ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ 486 


ಸದಸ್ಯರ ಹೆಸರು 


: ಶ್ರೀ ಸುನೀಲ್‌ ಸುಬ್ರಮಣಿ ' ಎಂ. ಪಿ. 


(ಸ್ಥಳೀಯ ಸಂಸ್ಥೆಗಳ ಕ್ಷೇತು 


ನೀಡುವುದು; 


ಉತ್ತರಿಸಬೇಕಾದ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ ‘05-02-2021 
ಕ್ರ ಪಕ್ನೆ ತ್ತರ 
ಸಂ. | 
'ಅಿ ವಾಹೆನೆಗಳಲ್ಲಿ `" ಯಾವ - ರೀತಿಯೆ ಕೇಂದ್ರ `ಹೋಟಾರು ವಾಹೆನೆ ನಿಯಮಾವಳಿ 1989ರ 
' ದೀಪಗಳನ್ನು ಅಳವಡಿಸಬೇಕು | ನಿಯಮ 1005ರಡಿ (ನಿಯಮದ ಪತಿ ಲಗತ್ತಿಸಿದೆ) 
ಎಂಬುದಕ್ಕೆ ಸರ್ಕಾರಿ | ನಿಗದಿಪಡಿಸಿರುವಂತೆ ಸಾರ್ವಜನಿಕ ರಸ್ತೆಯ ಮೇಲೆ 
ಆದೇಶವೇನಾದರೂ ಇದೆಯೇ; | ಚಲಾಯಿಸುವಂತಹ ಯಾವುದೇ: ವಾಹನವು ಸೂರ್ಯಾಸ್ತದ 
ಇದ್ದಲ್ಲಿ, ಅದರ ಆದೇಶದ ಪ್ರತಿಯನ್ನು | ಅರ್ಥ ತಾಸಿನ ನಂತರ ಮತ್ತು ಸಾಕಷ್ಟು ಬೆಳಕು ಇಲ್ಲದ 
ಒದಗಿಸುವುದು; . ಯಾವುದೇ ಸಂದರ್ಭಗಳಲ್ಲಿ 155 ಮೀಟರ್‌ಗಳ ವ್ಯಾಪ್ತಿಯಷ್ಟು 
ಬೆಳಕನ್ನು ಹೊರ ಸೂಸುವ ಮತ್ತು ರಸ್ತೆಯ ಮೇಲೆ 
ಸಂಚರಿಸುವ ವಾಹನ ಮತ್ತು ವ್ಯಕ್ತಿಗಳನ್ನು ಸ್ಪಷ್ಟವಾಗಿ 
ಗುರುತಿಸಲು ಸಾಧ್ಯವಾಗುವಂತಹ ಹೆಡ್‌ಲೈಟ್‌ . 
(ಲ್ಯಾಂಪ್‌)ಗಳನ್ನು ವಿವಿಧ . ವರ್ಗದ ವಾಹನಗಳಿಗೆ 
ಅಳವಡಿಸಿರಬೇಕಾಗುತ್ತದೆ ಹಾಗೂ ಸದರಿ ನಿಯಮದ ಉಪ 
ನಿಯಮ (2)ರಲ್ಲಿ ಇತರೆ ಉಪಬಂಧಗಳನ್ನು 
ನಿಗದಿಪಡಿಸಲಾಗಿದೆ. 
' ವಾಹನಗಳಲ್ಲಿ ಪ್ರಜ್ಜಲಿಸುವ ದೀಪಗಳನ್ನು (ಹೆಡ್‌ಲೈಟ್‌) 
ಉಪಯೋಗಿಸುವುದರಿಂದ ವಿರುದ್ಧ : ದಿಕ್ಕಿನಿಂದ ಬರುವ 
ವಾಹನಗಳ ಚಾಲಕರುಗಳಿಗೆ - ಅನಾನುಕೂಲವಾಗಿ 
ಅಪಘಾತಗಳಾಗುವ ಸಂಭವವಿರುವ ಪ್ರಯುಕ್ತ ಸಾರ್ವಜನಿಕ 
ಹಿತದೃಷ್ಟಿಯಿಂದ ಮತ್ತು ಸುರಕ್ಷತೆಯ ಸಲುವಾಗಿ 
ವಾಹನಗಳಲ್ಲಿ ಪಜ್ಜಲಿಸುವ ದೀಪಗಳನ್ನು (ಹೆಡ್‌ಲೈಟ್‌) 
ಉಪಯೋಗಿಸುವುದನ್ನು ನಿರ್ಬಂಧಿಸಿ, ಲೋಬೀಮ್‌ 
ಲೈಟ್‌ಗಳನ್ನು ಮಾತ್ರ ಉಪಯೋಗಿಸಿ ವಾಹನ ಚಾಲನೆ 
ಮಾಡುವಂತೆ ಬೆಂಗಳೂರು ನಗರ ಪೊಲೀಸ್‌ ಆಯುಕ್ತರು 
ಸಂಖ್ಯೆ: 631/ಸಂ.ವಿ/ಸಿ.ಓಿ.ಪಿ/2003, ದಿನಾ೦ಕ:07-11-2003 
ರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. (ಪ್ರತಿ 
_ ಲಗತ್ತಿಸಿದೆ). 
ಆ |ವಾಹನಗಳಕ್ಲ ಪ್ರವಕವಾದ ವಾಷನಗನ್ನ ಪ್ರವರವಾದ ಎಲ್‌ಇಡಿ. `ದಾಷಗಳನ್ನು 
ಎಲ್‌.ಇ.ಡಿ. ದೀಪಗಳನ್ನು ಅಳವಡಿಸಲು ಅವಕಾಶವಿರುವುದಿಲ್ಲ. 
ಅಳವಡಿಸಲು ಅವಕಾಶವಿದೆಯೇ; 
ಇದ್ದಲ್ಲಿ, ಅದರ ಮಾಹಿತಿಯನ್ನು 


ಇ ]ಪ್ರಪಕವಾದ ಮತ್ತು ಕಣ್ಣು ಚುಚ್ಚುವ ಬಂದಿರುತ್ತದೆ. ಈ ಬಗ್ಗೆ ಪೊಲೀಸ್‌ ಇಲಾಖೆಯು 
ಎಲ್‌.ಇ.ಡಿ. ದೀಪಗಳನ್ನು ಅಳವಡಿಸಿ ಕೈಗ್ಗೂಂಡಿರುವ ಕಮದ ಮಾಹಿತಿ ಈ ಕೆಳಕಂಡಂತಿದೆ: 
ಕೊಂಡಿರುವ ವಾಹನಗಳಿಂದ ಬೇರೆ ಪ್ರಜ್ಞಲಿಸುವ ದೀಪಗಳನ್ನು (ಹೆಡ್‌ಲೈಟ್‌) ಉಪಯೋಗಿಸಿ 
ವಾಹನ ಸವಾರರಿಗೆ | ನಿಯಮ ಉಲ್ಲಂಘಿಸಿದ ವಾಹನ. ಚಾಲಕ/ಸವಾರರ ವಿರುದ್ಧ 
ತೊಂದರೆಯಾಗುತ್ತಿರುವುದು ಮತ್ತು | ಕ್ಷೀಂದ್ರ ಮೋಟಾರು ವಾಹನಗಳ ನಿಯಮ 106 ಸಹಿತ 
ಅಪಘಾತಗಳು ಆಗುತ್ತಿರುವುದು | ಮೋಟಾರು ವಾಹನಗಳ ಕಾಯ್ದೆ ಕಲಂ 177 ರೇತ್ಕಾ ಕಳೆದ 5 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; | ವರ್ಷಗಳಲ್ಲಿ ರಾಜ್ಯಾದ್ಯಂತ ದಾಖಲಿಸಿರುವ ಪ್ರಕರಣಗಳ 


ಬಂದಿದ್ದಲ್ಲಿ, ಇದನ್ನು ತಡೆಗಟ್ಟಲು | ವಿವರಗಳು ಈ ಕೆಳಕಂಡಂತಿದೆ: 
ಸರ್ಕಾರದ ಕ್ರಮಗಳೇನು? (ವಿವರ 


ನೀಡುವುದು) ಪ್ರಜ್ನಲಿಸುವ ದೀಪಗಳನ್ನು (ಹೆಡ್‌ರೈಟ್‌) 
ಉಪಯೋಗಿಸುವ ವಾಹನಗಳ ವಿರುದ 
ವರ್ಷಗಳು ೪ 
ರಾಜ್ಯಾದ್ಯಂತ ದಾಖಲಿಸಿದ ಪ್ರಕರಣಗಳ. 
. ಸಂಖ್ಯೆ 
2016 30074 
2017 28616 
2018 13686 
2019 7414 
2020 107] 


ಟಡಿl5 ಟಿಡಿಕ್ಕೂ 2021 ' PR 


(ಲಕ್ಷ ಟಿ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. . 


pa 


ಪೊಲೀಸ್‌ ಕಮೀಷನರ್‌ರವರ ಕೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ; ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ: 631/ಸೆಂ.ವಿಗಿ.ಓಿ.೬೧೦03, 'ದಿನಾಂಠಃ 7ನೇ ನವೆಂಬರ್‌ 2003 
. ಬೆಂಗಳೂರು ನಗರೆದ ಬಹಳಷ್ಟು ರಸ್ತೆಗಳಲ್ಲಿ ಬಾಕಷ್ಟು ಪ್ರಳುಶವಳನೆಪಾಟ: ಕಿವ: ದೀಪಗಳಿದ್ದು "ರಾತ್ರಿ ಜೀನಿಯಲ್ಲಿ ವುಹನಗಳ 
ಹೆಡ್‌ ಲೈಟ್‌ಗಳನ್ನು ಉಪಯೋಗಿಸುವುದು ಅನಾವಶ್ಯಕವೆಂ ಧಿಂದ "ಹಾಗೂ. : ಮಾಹೆನಗಳ' "ಹೆಡ್‌ ' ಲ್ಫಟ್‌ 
ಉಪಯೋಗಿಸುವುದರಿಂದ ವಿರುದ್ಧ'ದಿಕ್ಸಿನಿಂದ ಬರುವ ವಾಹನಗಳ “ಜಾಲಕರ್ಗುಗಳಿ ನಾನುಕಣಲವಾಗಿ ಆಪಘಾತಗಳಾಗುವ ಹೆಂಭವವಿದ್ದ 


"ಪ್ರಯುಕ್ತ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು'ಸುರಕ್ಷತೆಯ ಸಲುವಾಗಿ ಬೆಂಗಳೂರು ನಗರದ "ಈ ಸಳಕಂಡ ರಸ್ತೆಗಳಲ್ಲಿ ವಾಹನಗಳ ಹೆಡ್‌ 


ಲೈಟ್‌ಗಳನ್ನು ಉಪಯೋಗಿಸುವುದನ್ನು ನರ್ಬಂಧಿಸೆಲಾಗಿತ್ತು. 


1)- ಎರ್ಪೊೋಟ್‌ ರಸ್ತೆ - ಐರ್‌ ಪೋರ್ಟ್‌ ನಿಂದ ಟ್ರಿನಿಟಿ ಚರ್ಚ್‌ ವೃತ್ತದವರೆಗೆ. 
೫ ಎಂ.ಜಿ.ರಸ್ತೆ. - ಟ್ರಿನಿಟಿ ಚರ್ಚ್‌ ವೃತ್ತದಿಂದ ಕ್ವೀನ್‌ ಸ್ಪಾಚ್ಕೂ ವೃತ್ತದವರೆಗೆ, 
3), ಶಿ.ಹಚ್‌.ರಸ್ತೆ -  ಡೆಲಾಲ್‌ ಪೆಟ್ರೋಲ್‌ ಬಂಕ್‌ನಿಂದ ಲಾಲ್‌ಬಾಗ್‌ ವೃತ್ತದವರೆಗೆ. 
4) ಟ್ಯಾಂಕ್‌ ಬಂಡ್‌ ರಸ್ತೆ . ~  ಉಷ್ಟಾರಬೇಟೆ ಪೊಲೀಸ್‌ ಸ್ಟೇಷನ್‌ನಿಂದ ಗ್ರೇಡ್‌ ಸೆಪರೇಟಿಂಗ್‌ ನೇತುವೆ. 
5೨ * ಟಿ. ಚೌಡಯ್ಯ ರಸ್ತೆ. - ' ರಾಜಭವನ ಜಂಕ್ಷನ್‌ನಿಂದ ಕಾವೇರಿ ಚಿತ್ರಮಂದಿರದ ಜಂಕ್ಷನ್‌ವರೆಗೆ, 
5) .ಬಳ್ಳಾರಿರಸೆ' - ಕಾವೇರಿ ಚಿತ್ರಮಂದಿರ ಜಂಕ್ಷನ್‌ನಿಂದ ಮೇಖ್ರಿ ವೃತ್ತದವರೆಗೆ. 
7 ಹಳೇ ತುಮಕೂರು ರಸ್ತೆ - ಮೇಖ್ರಿ ವೃತ್ತದಿಂದ ಇಂಡಿಯನ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಸೈನ್ಸ್‌ವರೆಗೆ.. 
8) ಕಬ್ಬನ್‌ರಸ್ತೆ- : - ಸಿಟಿ. ವೃತ್ತದಿಂದ ಡಿಕನ್ನನ್‌ ರಸ್ತೆ ಜಂಕ್ಷನ್‌ವರೆಗೆ. 
9) ಆರ್‌.ವಿರಸ್ಸೆ - ಲಾಲ್‌ ಬಾಗ್‌ ಪಶ್ಚಿಮ ದ್ವಾಶದಿಂದ ಸೌತ್‌ ಎಂಡ್‌ ಸರ್ಕಲ್‌ವರೆಗೆ, 
1) ಜೆಿ.ರಸ್ತೆ - ಮಿನರ್ವ ವೃತ್ತದಿಂದ ನರಸಿಂಹರಾಜ ಚೌಕದವರೆಗೆ. 


11) ಜಯನಗರ ಶಾಷಿಂಗ್‌ ಕಾಂಪ್ಲೆಕ್ಸ್‌ ಸುತ್ತಲೂ, ೪ನೇ ಮುಖ್ಯ ರಸ್ತೆ 30ನೇ ಕ್ರಾಸ್‌ ಪವಿತ್ರ ಹೋಟೆಲ್‌ ಜಂಕ್ಷನ್‌ನಿಂದ ಕೆನರಾ 
ಬ್ಯಾಂಕ್‌: ವೃತ್ತದವರೆಗೆ. pt | 
. ಆದರೆ ಇದನ್ನು ಪ್ರಾಯೋಗಿಕವಾಗಿ . ಕಾರ್ಯರೂಪಕ್ಕೆ ತಂದು ನೋಡಿದಾಗ ರಸ್ಸೆಗಳಲ್ಲಿ ಅನೇಕ ಕಡೆ ಮರ ಮುಂತಾದವು 
ಹೆಚ್ಚಾಗಿದ್ದು ಅವುಗಳ ನೆರಳಿನಂದ ಬೆಳಕು ಮಂದವಾಗಿರುವುದರಿಂದ ವಾಹನಗಳನ್ನು ಬಾಲನೆ ಮಾಡುವುದು ಕಷ್ಟಸಾಧ್ಯವಾಗಿರುವುದು ಕಂಡು: 
ಬಂತು. 
ಹೆಚ್ಚಿನ ಅಧ್ಯಯನದಿಂದ ರಸ್ತೆಗಳಲ್ಲಿ ವಾಹನಗಳೆ ಸುಗಮ ಸಂಚಾರಕ್ಕೆ ಲೋಬೇಮ್‌ ಲೈಟ್‌ಗಳನ್ನು ಉಪಯೋಗಿಸುವುದು 
ಅನಿವಾರ್ಯವಾಗಿರುತ್ತದೆಂಬುದು ಕಂಡುಬಂದಿದೆ. - 

. ಆದ್ದರಿಂದ ಮಾಹನಗಳ ಹೆಡ್‌ ಲೈಟ್‌ಗಳನ್ನು ಉಪಯೋಗಿಸಿ ಚಾಲನೆ ಮಾಡುವುದನ್ನು ನಿರ್ಬಂಧಿಸಿ ದಿನಾಂಕ 20-9-2003ರಂದು 
ಹೊರಡಿಸಲಾಗಿದ್ದ ಅಧಿಸೂಚನೆಯನ್ನು ರದ್ದುಪಡಿಸಿ ಕಲಂ, 115 ಮೋಟಾರು ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ 
ಕಂಟ್ರೋಲ್‌: ಆಕ್ಟ್‌ 1960ರ ಪ್ರಕಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ, ಎಸ್‌. ಮರಿಸ್ಥಾಮಿ ಐ.ಪಿ.ಎಸ್‌. 
ಪೊಲೀಸ್‌ ಕಮಿಷನರ್‌, ಬೆಂಗಳೂರು ನಗರ ಆದ ಸಾನು ಇಡೀ ಬೆಂಗಳೂರು ನಗರದ ರಸ್ತೆಗಳಲ್ಲಿ ಲೋಬೀಮ್‌ ಲೈಟ್‌ಗಳನ್ನು ಮಾತ್ರ 
ಉಪಯೋಗಿಸಿ ವಾಹನ ಚಾಲನೆ ಮಾಡುವಂತೆ ಆಜೇಪಿಸಿರುತ್ತೇನೆ. } 

. ಅಂತೆಯೇ ಕಲಂ 116 ಮೋಟಾರು "ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಬ್‌ ಆಕ್ಸ್‌, 
1960ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ಆದೇಶಗಳನ್ನು ಜಾರಿಗೊಳಿಸಲು. ಬೇಕಾದ 'ಅಗತ್ಯ ಸೂಚನಾ ಫಲಕಗಳನ್ನು 

, ಸೊಕ್ತೆ ಸ್ಥರಗಳಲ್ಲಿ ಅಳವಡಿಸಲು 'ಆದೇಶಿಸಿರುತ್ಸೇನೆ. p 

' ಈ ಮೇಲ್ಕಂಡ ಆದೇಶವು, ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೊಳಿಸುವುದು. ' | 

ಈ ಆದೇಶವನ್ನು ನನನು .ಬನಾಂಕ 7-11-2003 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ಹೊರಡಿಸಿರುತ್ತೇನೆ. 
4 ಎಸ್‌. ಮರಿಸ್ಟಾಮಿ 
ಪಿಸುರ್‌. 4 | k ಪೊಲೀಸ್‌ ಕಮೀಷನರ್‌, ಬೆಂಗಳೂರು ನಗರ 


"ಮಿಟರ್‌. 4 


ಕರ್ನಾಟಕ ವಿಧಾನ ಪರಿಷತ್ತು 


ಶೀ ಬಿಕೆ ಹರಿಪ್ರಸಾದ., ಮಾನ್ಯ ವಿಧಾನ ಪರಿಷತ್‌ ಸದಸ್ಯರು ಇವರು: ಶೂನ್ಯ ವೇಳೆಯಲ್ಲಿ . 


ದಿಷಯ:- 


| ಬೆಂಗಳೂರಿನಲ್ಲಿರುವ ಪಾದೇಶಿಕ ಸಾರಿಗೆ ಕಛೇರಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ಮಧ್ಯವರ್ತಿಗಳ 
ಹಾವಳಿ ಹಿನ್ನೆಲೆಯಲ್ಲಿ ಆಗಾಗ್ಗೆ ಬ್ರಷ್ಟಾಚಾರ ನಿಗ್ರಹ ದಳದಿಂದ ದಾಳಿ ಸಡೆಯುತ್ತಿರುವುದ್ದು ಪ 
ತಿಳಿದಿರುವ ಸಂಗತಿಯಾಗಿದೆ. 


ಹೊಸ ಆರ್‌.ಸಿ: ಪುಸ್ತಕ, ಸ್ಮಾರ್ಟ್‌ ಕಾರ್ಡ್‌, ಡಿ.ಎಲ್‌, ಪರ್ಮಿಟ್‌ ಸೇರಿದಂತೆ ಇನ್ನಿತರೆ 
ದಾಖಲೆಗಳನ್ನು ಮಧ್ಯವರ್ತಿಗಳು, ಏಜೆಂಟರ ಕಛೇರಿ, ಮಳಿಗೆಗಳಲ್ಲಿ ಪತ್ತೆಯಾಗಿವೆ. ನೂರಾರು 
ದಾಖಲೆಗಳು ಅಲ್ಲಿ ಹೇಗೆ ಹೋದವು ಎಂಬುದರ ಬಗ್ಗೆ ಈಗಾಗಲೇ ಎಸಿಬಿಯಿಂದ ನೋಟಿಸ್‌ 
ನೀಡಿರುವುದು ತಿಳಿದುಬಂದಿದೆ. 


ಅಂಚ ಇಲ್ಲದೆ . ಯಾವುದೇ ಕೆಲಸಗಳು ಆಗುವುದಿಲ್ಲ ಎಂದು ಬಹಳಷ್ಟು ಜನ ದೂರ ಕೊಟ್ಟ 
ಹಿನ್ನೆಲೆಯಲ್ಲಿ ಈ ದಳಿಗಳು ನಡೆಯುತ್ತಿರುವುದು ವರದಿಯಾಗಿದೆ. ಸರ್ಕಾರ ಆನ್‌ ಲೈನ್‌ ಮೂಲಕ 
ಸೇವೆಗಳನ್ನು ನೋಂದಾಯಿಸಿಕೊಳ್ಳು ಅವಕಾಶ ನೀಡಿದ್ದರೂ ಸಹ ಮಾಹಿತಿ ಇಲ್ಲದವರು `ಅಥವಾ ಆನ್‌ 
ಲೈನ್‌ನಲ್ಲಿ ಪ್ರಯತ್ನಿಸಿ ಅರ್ಜಿ 'ಹಾಕಲು ಸಾಧ್ಯವಾಗದವರು ಪಾದೇಶಿಕ ಸಾರಿಗೆ ಕಛೇರಿಗಳಿಗೆ ಹೋದ 
ಸಂದರ್ಭದಲ್ಲಿ ಮಧ್ಯವರ್ತಿಗಳು ಇವರನ್ನು ಮ ಸಾರಿಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ 
ಶಾಮೀಲಾಗಿ ಭ್ರಷ್ಮಾಚಾರದಲ್ಲಿ ತೊಡಗಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಧ್ಯವರ್ಶಿಗಳಿಗೆ 
ಏಜೆಂಟರುಗಳಿಗೆ ಹಣ ನೀಡದೆ ಇದ್ದರೆ ಯಾವುದೇ ಕೆಲಸ ಆಗುವುದಿಲ್ಲ ಎನ್ನುವ ಮಾತು ಆರ್‌.ಟಿ.ಒ 
ಕಛೇರಿಗಳಲ್ಲಿ ಜಗಜಾಹೀರಾಗಿದೆ. 


ಆದಕಾರಣ, ಈ ವಿಷಯದ ಬಗ್ಗೆ ಮಾನ್ಯ ಸಾರಿಗೆ ಸಚಿವರು ಕೂಡಲೇ ಗಮನಹರಿಸಿ" 
ಪಾರದರ್ಶಕ ರೀತಿಯಲ್ಲಿ ಪ್ರಾದೇಶಿಕ ಸಾರಿಗೆ ಕಛೇರಿಗಳು ಕಾರ್ಯನಿರ್ವಹಿಸುವಂತಾಗಲು ಸೂಕ್ತ ಕ್ರಮ 
ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತೇನೆ. 
ಉತ್ತರ:- 


ಸಾರಿಗೆ ಇಲಾಖೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಆರ್‌.ಸಿ ಪುಸ್ತಕ, ಸ್ಮಾರ್ಟ್‌ ಕಾರ್ಡ್‌, 
ಡಿ.ಎಲ್‌. ಪರ್ಮಿಟ್‌ ಇತ್ಕಾದಿ ಸೇವೆಗಳನ್ನು ಕೇಂದ್ರ ಸರ್ಕಾರದ ತಂತ್ರಾಂಶಗಳಾಧ ೪AHAN-4 ಮತ್ತು 
SARATHI-4 ಗಳ ಮೂಲಕ. ಆನ್‌ಲೈನ್‌" ಸ್ಥೆಯಲ್ಲಿ ಅರ್ಜಿಗಳನ್ನು ಸ್ಟೀಕರಿಸುತ್ತಿದ್ದು ಮತ್ತು 
ಕಾಲಮಿತಿಯೊಳಗೆ ಸಕಾಲ ಕಾಯ್ದೆಯಡಿ 4 ಹ ನಿ ಆನ್‌ಲೈನ್‌ ಮೂಲಕ 
ಒದಗಿಸಲಾಗುತ್ತಿದೆ. . ಸದರಿ ಸೇವೆಗಳನ್ನು ಒ.ಟಿ.ಪ ಆಧಾರದ ಮೂಲಕ ಅರ್ಜಿದಾರರಿಗೆ ನೀಡುತ್ತಿದ್ದು 
ಇವುಗಳಲ್ಲಿ ಮಧ್ಯವರ್ತಿಗಳ ಪಾತ್ರವನ್ನು ನಿಯಂತ್ರಿಸಲಾಗಿದೆ. 


2 


ವಾಹನ ಮಾಲೀಕತ್ವ ವರ್ಗಾವಣೆ, ಸರಕು ಸಾಗಾಣಿ ಪರವಾನಗಿ ಮತ್ತು ಅರ್ಹತಾ (itnesss 
Certificate) ಪ್ರಮಾಣ ಪತ್ತ ನೀಡುವಿಕೆ (ಸಾರಿಗೆ) ಸೇವೆಗಳನ್ನು ಆನ್‌ಲೈನ್‌ ಮೂಲಕ ನೀಡುವ 
ಕುರಿತು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿರುತ್ತದೆ. ಸದರಿ ಆನ್‌ಲೈನ್‌ ಸೇವೆಗಳ ಆನ್‌ ಲೈನ್‌. 
ಅರ್ಜಿಗಳ ವಿಲೇವಾರಿ ಪ್ರಕ್ರಿಯೆಯ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು, ಅದರ 
ಕಾರ್ಯಕ್ಷಮತೆಯನ್ನು ಆಧರಿಸಿ ಸದರಿ ಸೇವೆಗಳನ್ನು ಆನ್‌ ಲೈನ್‌ಗೊಳಿಸುವ ಬಗ್ಗೆ ಸೂಕ್ತ ತೀರ್ಮಾನ 
ಕೈಗೊಳ್ಳಲಾಗುವುದು. 

ಸಾರಿಗೆ ಇಲಾಖೆಯಲ್ಲ ಅಭ್ಯರ್ಥಿಗಳ ವಾಹನ ಚಾಲನಾ ಪರೀಕ್ಷೆಯನ್ನು ಪಾರದರ್ಶಕ ರೀತಿಯಲ್ಲಿ 
ನಿವ೯ಹಿಸಲು Sensor Based Automated Driving Track Test ನಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಗೆ 
ಹಾಜರಾಗಿ ಚಾಲನಾ ಪತ್ರಗಳನ್ನು ಪಡೆಯುತ್ತಿದ್ದು, ರಾಜ್ಯದಲ್ಲಿ ಬೆಂಗಳೂರು (ಎಲೆಕ್ಟ್ರಾನಿಕ್‌ ಸಿಟಿ), 
ಚಂದಾಪುರ, ಮೈಸೂರು ಧಾರವಾಡ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಸದರಿ ಸ್ವಯಂ ಚಾಲಿತ ಪರೀಕ್ಷಾ 
ಪಥಗಳನ್ನು ನಿರ್ಮಿಸಲಾಗಿದೆ. ವಾಹನಗಳ .ತಪಾಸಣೆ ಮತ್ತು ಅರ್ಹತಾ ಪತ್ರ ನೀಡುವಾಗ ವಾಹನಗಳ 
ತೆಪಾಸಣೆಯನ್ನೂ nspection and Certification Center ನ್ನೂ ಸಹ 
ಕಾರ್ಯಗತಗೊಳಿಸಲಾಗಿದೆ. 


ರಾಜ್ಯದ ಪ್ರತಿಯೊಂದು ಸಾರಿಗೆ ಕಛೇರಿಗಳಲ್ಲಿ Screen Test Aid for Learner's 
License (STALL) tೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಅಭ್ಯರ್ಥಿಗಳು ನೇರವಾಗಿ ಕಂಪ್ಯೂಟರ್‌ 
ಮೂಲಕ ಪರೀಕ್ಷೆಗೆ ಹಾಜರಾಗುತ್ತಿದ್ದು ಪಲಿತಾಂಶದ ನಂತರ ಕೂಡಲೇ ಕಲಿಕಾ ಚಾಲನಾ ಪರವಾನಿಗೆ 
ಪಡೆಯುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿರುವುದರಿಂದ ಮಧ್ಯವರ್ತಿಗಳನ್ನು ನಿಯಂತಿಸಲಾಗಿದೆ. 


ಸಾರಿಗೆ ಇಲಾಖೆಯಲ್ಲಿ ರಾಜ್ಯದ ಎಲ್ಲಾ ಸಾರಿಗೆ ಕಛೇರಿಗಳಲ್ಲಿ ಎಲ್ಲಾ ಸೇವೆಗಳನ್ನು ಆನ್‌ಲೈನ್‌ 
ಮೂಲಕ ನಿರ್ವಹಿಸಲಾಗುತ್ತಿದೆ ಮತ್ತು ಇ-ಆಡಳಿತಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಅರ್ಜಿದಾರರಿಗೆ ತಮ್ಮ 
ಸಮೀಪದ ಜನಸ್ನೇಹಿ ಕೇಂದ್ರಗಳಾದ ಕರ್ನಾಟಕ ಒನ್‌ ಮತ್ತು ಬೆಂಗಳೂರು ಒನ್‌ ಕೇಂದ್ರಗಳಿಗೆ ಭೇಟಿ 
ನೀಡಿ ಅರ್ಜಿಗಳನ್ನು ಸಲ್ಲಿಸಲು ಹಾಗೂ ಶುಲ್ಕವನ್ನು ಸಹ ಅದೇ ಕೇಂದ್ರಗಳಲ್ಲಿ ಪಾವತಿಸಲು ಅವಕಾಶ 
ಕಲ್ಪಿಸಲಾಗಿದೆ. ವಾಹನ ಮಾಲೀಕರಿಗೆ ಮತ್ತು ಸಾರಿಗೆ ಸೇವೆಗಳನ್ನು ಪಡೆಯುವ ಅರ್ಜಿದಾರರಿಗೆ 
ನೇರವಾಗಿ ತೆರಿಗೆ ಮತ್ತು ಶುಲ್ಕವನ್ನು ಪಾವತಿಸುವ ಇ-ಪೇಮೆಂಟ್‌ (€-payment) ವ್ಯವಸ್ಥೆಯನ್ನು 
ಕಲ್ಪಿಸಲಾಗಿದ್ದು ನೋಂದಣಿ ಮತ್ತು ಚಾಲನಾ ಅನುಜ್ಞಾಪತ್ರ್ತಗಳ ಸ್ಮಾರ್ಟ್‌ ಕಾರ್ಡ್‌ಗಳನ್ನು ನೇರವಾಗಿ 
ಅರ್ಜಿದಾರರ ವಿಳಾಸಕ್ಕೆ ಆರ್‌.ಪಿ.ಎ.ಡಿ ಮೂಲಕ ರವಾನಿಸಲಾಗುತ್ತದೆ. ಇದರಿಂದ ಅರ್ಜಿದಾರರು 
ನೇರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಿದ್ದು ಮಧ್ಯವರ್ತಿಗಳ ಪಾತ್ರವನು, ಸಾಕಷ್ಟು ನಿಯಂತ್ರಣಕ್ಕೆ 
ತರಲಾಗಿದೆ. 


ಟಿಡಿ 23 ಟಡಿಕ್ಕೂ 2021 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತಿಗಳು ಹಾಗೂ 
ಸಾರಿಗೆ ಸಚಿವರು 


